ಕರ್ನಾಟಕ ವಿಧಾನ ಪರಿಷತ್ತು 


ಚು ಗುರುತಿಲ್ಲದ ಪಕ್ನೆ ಸಂಖ್ಯ 1726 
ಸದಸ್ಯರ ಹೆಸರು 


ಶ್ರೀ ಶರಣಪ್ಪ ಮಟೂರ 
ಬ “ 


(ಶಿಕ್ಷಕರ ಕ್ಷೇತ್ರ 


ಉತ್ತರಿಸುವ ದಿನಾಂಕ 


Mi 
12-03-2020 


[ಮಾನ್ಯ ಮುಖ್ಯಮಂತ್ರಿಗಳು 
| 


| ಉತ್ತರಿಸುವ ಸಚಿವರು 


- 


ಅ) ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ 01.07.1984ರ 
ನಂತರ ದಿನಗೂಲಿ ನೌಕರರಾಗಿ ಸೇರಿದ್ದ ನೌಕರರಿಗೆ 
ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್‌ ಆದೇಶ ಸಂಖ್ಯೆ 
(ಸಿಎ ನಂ 3595-3612/1999), PR; 
10.04.2006ರ ಆದೇಶ ಪ್ಯಾರಾ ನಂ.46ರಲ್ಲಿ ಇಲಾಖೆಗೆ 
ನಿರ್ದಿಷ್ಟವಾಗಿ ನಿಗದಿಪಡಿಸಿದ್ದ ತೀರ್ಪಿನ ವಿರುದ್ಧ 
ಸಕ್ರಮಾತಿ ಮಾಡಿರುವುದು ನಿಜವೇ; ಇದ್ದಲ್ಲಿ ತೀರ್ಪಿನ 
ವಿರುದ್ಧ ಸಕ್ರಮಾತಿ ಮಾಡಲು ಕಾರಣಗಳೇನು; 


ಉತ್ತರ ] 


ಸರ್ವೋಚ್ಛ ನ್ಯಾಯಾಲಯವು ದಿನಾಂಕ: 


10.04.2006ರ ಆದೇಶದಲ್ಲಿ ಏವಿಧ ಹುದ್ದೆಗಳಲ್ಲಿ ದಿನಗೂಲಿ 
ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ನೌಕರರಿಗೆ 
ಸಂಬಂಧಿಸಿದಂತೆ ಸಕ್ರಮಾತಿಗೊಳಿಸಲು ನೀಡಿರುವ ಅರ್ಹತಾ 
ಮಾನದಂಡದನ್ನ್ವಯ ದಿನಾಂಕ: 25.05.2006ರ ಸರ್ಕಾರದ 
ಸುತ್ತೋಲೆಯಲ್ಲಿ ಕಾಣಿಸಿರುವ 4 ಷರತ್ತುಗಳನ್ನು ಪೂರೈಸಿದ 
ದಿನಗೂಲಿ ನೌಕರರನ್ನು ಪೆರಿಗಣಿಸಬಹುದೆಂದು 
ತಿಳಿಸಿರುವಂತೆ ವಾಣಿಜ್ಯ ತೆರಿಗೆಗಳ ಇಲಾಖೆಯಲ್ಲಿ ದಿನಾಂಕ: 
01.07.1984ರ ನಂತರ ನೇಮಕಗೊಂಡಿರುವ ದಿನಗೂಲಿ 


ನೌಕರರನ್ನು ಸಕ್ರಮಾತಿಗೊಳಿಸಲಾಗಿದೆ. 
-1 


ಆ) ಸುಪ್ರೀಂ ಕೋರ್ಟ್‌ ಆದೇಶ ಉಲ್ಲಂಘಿಸಿ ದಿನಗೂಲಿ 
ನೌಕರರಿಗೆ ಹಿಂದಿನ ದಿನಾಂಕಕ್ಕೆ ಜೇಷ್ಠತೆಯನ್ನು 
ನಿಗದಿಪಡಿಸಿ ಸಕ್ರಮಾತಿ ಮಾಡಿರುವ ಲೋಪವನ್ನು 
ಸರಿಪಡಿಸಬೇಕೆಂದು ಪ್ರಕರಣ ಸಂಖ್ಯೆ: 131/2016 (ಸೇವೆ 
ರಲ್ಲಿ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳ ಮತ್ತು 
ಅನುಸೂಚಿತ ಬುಡಕಟ್ಟುಗಳ ಆಯೋಗದಿಂದ ತೀರ್ಪು 
ನೀಡಿರುವುದು ನಿಜವೇ, ಇದರನ್ವಯ ಕೈಗೊಂಡಿರುವ 
ಕ್ರಮಗಳೇನು; 


ಇ) ಸದರಿ ಆಯೋಗದ ತೀರ್ಪಿನನ್ವಯ ಕ್ರಮ ಕೈಗೊಳ್ಳಲು 
ವಾಣಿಜ್ಯ ತೆರಿಗೆ ಇಲಾಖೆಯು ಯಾವೆ ದಿನಾಂಕದಂದು 
ಹಣಕಾಸಿನ ಇಲಾಖೆಗೆ ಅಭಿಪ್ರಾಯ ಕೋರಿದೆ; (ಪ್ರತಿ 


Wk 


| 


ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳ ಮತ್ತು 
ಅನುಸೂಚಿತ ಬುಡಕಟ್ಟುಗಳ ಆಯೋಗದಿಂದ ತೀರ್ಪು 
ಬಂದಿರುವುದಕ್ಕೆ ಸಂಬಂಧಿಸಿದಂತೆ ದಿನಾಂಕ: 
31.03. 2018ರಂದು ಆಯುಕ್ತರ ಕಛೇರಿಯಿಂದ ಪತ್ರವನ್ನು 
ಸ್ಪಿಕರಿಸಲಾಗಿದೆ. ಸದರಿ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ 
ಕಡತ ಸಂಖ್ಯೆ ಎಫ್‌.ಡಿ. 37 ಸಿ.ಎಸ್‌.ಎಂ. 2018 ರಲ್ಲಿ 
ಪರಿಶೀಲಿಸಲಾಗುತ್ತಿದೆ. 


“ಶಿ 


ಖಿ 


ಈ) ಇದಕ್ಕೆ ಸಂಬಂಧಪಟ್ಟ ಕಡತ ಸಂಖ್ಯೆ ಎಫ್‌ಡಿ 37 
ಸಿಎಸ್‌ಎಂ 2018 (ಕಂಪ್ಯೂಟರ್‌ ನಂ.97700ಕ್ಕೆ 
ಅಭಿಪ್ರಾಯ ನೀಡಲು ವಿಳಂಬವಾಗುತ್ತಿರಲು 
ಕಾರಣಗಳೇನು; ಈ ಬಗ್ಗೆ ಅಭಿಪ್ರಾಯ ಕೋರಿ 
ಹಣಕಾಸಿನ ಇಲಾಖೆಯಿಂದ ಯಾವ್ಯಾವ ಇಲಾಖೆಗಳಿಗೆ 
ಕಳುಹಿಸಲಾಗಿದೆ; ಆ ಇಲಾಖೆಗಳು ನೀಡಿರುವ 
ಅಭಿಪ್ರಾಯದ ಪ್ರತಿ ಒದಗಿಸುವುದು; ಪ್ರಸ್ತುತ ಕಡತವು 
ಯಾವ ಹಂತದಲ್ಲಿದೆ; (ಸಮಗ್ರ ವಿವರ ನೀಡುವುದು) 


L 


ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳ ಮತ್ತು 
ಅನುಸೂಚಿತ ಬುಡಕಟ್ಟುಗಳ ಆಯೋಗದ ನಿರ್ದೇಶನದ 
ಬಗ್ಗೆ ಕೈಗೊಳ್ಳಬೇಕಾದ ಕ್ರಮದ ಕುರಿತು ಕಡತ ಸಂಖ್ಯೆ: 
ಎಫ್‌.ಡಿ. 37 ಸಿ.ಎಸ್‌.ಎಂ. 2018 ರಲ್ಲಿ ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗೆಳು) 
ಮತ್ತು ಆರ್ಥಿಕ ಇಲಾಖೆ (ಸೇವೆಗಳು) ವಿಭಾಗದೆ 
ಅಭಿಪ್ರಾಯವನ್ನು ಪಡೆಯಲಾಗಿರುತ್ತದೆ. ತದನಂತರ 
ಕಡತವನ್ನು ಕಾನೂನು ಇಲಾಖೆಯ ಪರಿಗಣಿತ 
ಅಭಿಪ್ರಾಯಕ್ಕಾಗಿ ದಿನಾಂಕ: 21.08.2019ರಂದು 
ಸಲ್ಲಿಸಲಾಗಿದ್ದು, ಕಾನೂನು ಇಲಾಖೆಯು ಕಡತವನ್ನು ಮಾನ್ಯ 
ಅಡ್ಡೊಕೆಟ್‌ ಜನರಲ್‌ ರವರ ಅಭಿಪ್ರಾಯವನ್ನು ಪಡೆಯಲು 
ಕಳುಹಿಸಿರುತ್ತದೆ. 


ಉ) ಯಾವ ನಿರ್ದಿಷ್ಟ ದಿನಾಂಕದಂದು ಅಭಿಪ್ರಾಯ 
ನೀಡಿ ನೇರ ನೇಮಕಾತಿಯಾದ ನೌಕರರಿಗೆ ನ್ಯಾಯವನ್ನು 
ಒದಗಿಸಲಾಗುವುದು? 


ನಿರ್ದಿಷ್ಟ ದಿನಾಂಕವನ್ನು ತಿಳಿಸಲು ಸಾಧ್ಯವಾಗುವುದಿಲ್ಲ. 


ಆಇ 58 ವಾತೆಸಿ 2020 


ಭಎನೆ. ಭಂಡಾರ ಸ್ಯ 
(ಿ.ಎಸ್‌. ಯಡಿಯೂರಪು 
ಮುಖ್ಯಮಂತ್ರಿ 


